pt ಕರ್ನಾಟಕ ವಿಧಾನ ಪರಿಷತ್ತು 
ಸದಸ್ಯರ ಹೆಸರು ಶೀ.ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಚುಕ್ಕೆ ರಹಿತ ಪಶ್ಲೆ ಸಂಖ್ಯೆ 1449(1783) 
ಉತ್ತರ ದಿನಾಂಕ 19-03-2021 
ಕ್ರಸಂ ಪಕ್ನೆ ಉತ್ತರೆ 
ಅ) ರಾಜ್ಯದಲ್ಲಿ `ಜೀಸಿಗಗೂ ಮುನ್ನವೇ ಗ್ರಾಮೀಣ!” ಇಲ್ಲಿವರೆಗೆ ಬಂದಿರುವುದಿಲ್ಲ. 
ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ 
ಆರಂಭವಾಗಿರುವುದು ಸರ್ಕಾರದ ಗಮನಕಿ | ಆದಾಗ್ಯೂ, ಮುಂಬರುವ ಬೇಸಿಗೆಯಲ್ಲಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ 
EA * | ಉದ್ಧವವಾದರೆ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ 
: ವ್ಯವಸ್ಥೆಯ ಕಲಿಸುವ ನಿಟಿನಲ್ಲಿ ಈ ಹಿ ಷ 
ಆ) ಬಂದಿದ್ದಲ್ಲಿ ರಾಜ್ಯದಲ್ಲಿ ವನಕಗ ಕಹಾ ಸ್ವ ನ್ನು ಕಲ್ಪಿಸುವ ನಿಟ್ಟಿನಲ್ಲಿ ೦ದಿನ ವರ್ಷಗಳಂತೆ ಬರಪೀಡಿತ 


ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; (ವಿವರ 


ನೀರು ಪೂರೈಸಲು 
ಮುನ್ನೆಚ್ಚರಿಕಾ 
ಒದಗಿಸುವುದು) 


ತಾಲ್ಲೂಕುವಾರು ಆಧಾರದ ಮೇಲೆ ತುರ್ತಾಗಿ ಕುಡಿಯುವ ನೀರಿನ 
ಕಾಮಗಾರಿಗಳನ್ನು ಕೈಗೊಳ್ಳಲು 4215 ಲೆಕ್ಕಶೀರ್ಷಿಕೆಯಡಿ ತಾತ್ಕಾಲಿಕವಾಗಿ 
ರೂ.6840.00ಲಕ್ಷಗಳ ಅನುದಾನವನ್ನು ಹಂಚಿಕೆ ಮಾಡಲಾಗಿರುತ್ತದೆ. 


ನ) 1] ಚಿಳಗಾವಿ ಜಿಲ್ಲೆಯಲ್ಲಿ ಯಾವ್‌ ಯಾವ'ಗ್ರಾಮೀಣ 


ಪ್ರದೇಶಗಳು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ 
ತೊಂದರೆ ಅನುಭವಿಸುತ್ತಿವೆ; ಅಲ್ಲಿ ಕುಡಿಯುವ 
ನೀರು ಸರಬರಾಜು ವ್ಯವಸ್ಥೆ ಮಾಡಲು ಏನೇನು 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ;(ಸಂಪೂರ್ಣ ವಿವರ 
ನೀಡುವುದು) 


ಳಗಾವಿ `ಜಿಕ್ಲೆಯ'`'ಗ್ರಾಮೀಣ ಪ್ರದೇಶದಲ್ಲಿ" ಕುಡಿಯುವ ನೀರನ `'ವ್ಯವಸ್ಥೆ 
ಲಭ್ಯವಿದ್ದು, ಯಾವುದೇ ತೊಂದರೆ ಆಗಿರುವುದಿಲ್ಲ. 


ಕನನ ಸರನ್‌ ನರ ನರವ ದನಗರ ನಷ ಿಸಮರ್ಷ್‌ವಾಗ  ಆನುಷ್ಠಾನಗಾಸುವ ಉದ್ದೇತದಂದ 


ಜಲಮೂಲದ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಂಡು ಹಾಗೂ ಅನುದಾನದ 
ಲಭ್ಯತೆಗನುಗುಣವಾಗಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. 
ಕೈಗೆತ್ತಿಕೊಳ್ಳಲಾದ ಕಾಮಗಾರಿಯನ್ನು ಟೆಂಡರ್‌ ಆಹ್ನಾನಿಸುವ ಮುಖಾಂತರ 
ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


ಒಂದು ವೇಳೆ ಆಹ್ವಾನಿಸಲಾದ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಭಾಗವಹಿಸದೇ 
ಇದ್ದಲ್ಲಿ ಅಲ್ಲಾವಧಿ' ಮರು ಟೆಂಡರ್‌ಗಳನ್ನು ಕರೆದು ಗುತ್ತಿಗೆದಾರರನ್ನು 
ಅಂತಿಮಗೊಳಿಸಲು ಕ್ರಮವಹಿಸಲಾಗುವುದು. 


ವ್ಯವಸ್ಥೆಯ ಕಾಮಗಾರಿಗಳು ತೀರಾ 
ವಿಳಂಬವಾಗುತ್ತಿರಲು ಕಾರಣಗಳೇನು; 
(ವಿವರ ಒದಗಿಸುವುದು) 

ಉ) |ಸದರಿ ಕಾಮಗಾರಿಗಳನ್ನು ತೀವ್ರಗತಿಯಲ್ಲ 
ಪ್ರಾರಂಭಿಸಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 

ಊ) | ಬೆಳಗಾವಿ`ಜಿಕ್ಲ್‌` ಮಾಂಜರಿ "ಮತ್ತು `ಯಡೊರು 


ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ 
ಯೋಜನೆಯ ಯಾವ ಹಂತದಲ್ಲಿದೆ; ಯಾವ 


ಕಾಲಮಿತಿಯೊಳಗೆ ಯೋಜನೆಯು 
ಪೂರ್ಣಗೊಂಡು ಗ್ರಾಮಗಳಿಗೆ ಕುಡಿಯುವ 
'| ನೀರು ಪೂರೈಸಲಾಗುವುದು?(ವಿವರ 
ಒದಗಿಸುವುದು) 


ಬೆಳಗಾನಿ" ಜಿಕ್ಲ'ಚಕ್ಯಾಡನಿಭಾಗ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ'ಮಾಂಜರಿ 
ಮತ್ತು ಯಡೂರ ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಗಳನ್ನು ಒಂದೇ ಯೋಜನೆಯಾಗಿ ಕೈಗೊಳ್ಳಲು ಪ್ರಸ್ತಾಪಿಸಿದ್ದು, 
ರೂ.995.00ಲಕ್ಷ (ಸಗಟು ನೀರು ಸರಬರಾಜು ಕಾಮಗಾರಿ) ಗಳ ಪ್ರಾಥಮಿಕ 
ಯೋಜನಾ ವರದಿಯನ್ನು ದಿನಾಂಕ:15.03.2021 ರಂದು' ನಡೆದ ಎಸ್‌.ಟಿ.ಎ 
ಸಭೆಯಲ್ಲಿ ಮಂಡಿಸಿ, ಕೆಲವೊಂದು ತಾಂತ್ರಿಕ ಮಾರ್ಪಾಡುಗಳೊಂದಿಗೆ 
ಅನುಮೋದನೆ ಪಡೆಯಲಾಗಿರುತ್ತದೆ. ಇದರೊಂದಿಗೆ ಮಾಂಜರಿ ಗ್ರಾಮದ 
ಕಾರ್ಯಾತ್ಮಕ ನಳ ನೀರು ಸಂಪರ್ಕ ಕಾಮಗಾರಿಯ ಅಂದಾಜು ಪತ್ರಿಕೆಯನ್ನು 
ರೂ.370.00ಲಕ್ಷ ಹಾಗೂ ಯಡೂರ ಗ್ರಾಮದ ಕಾರ್ಯಾತ್ಮಕ ನಳ ನೀರು 
ಸಂಪರ್ಕ ಕಾಮಗಾರಿಯ ಅಂದಾಜು ಪತ್ರಿಕೆಯನ್ನು ರೂ.320.00ಲಕ್ಷಗಳಿಗೆ 
ತಯಾರಿಸಲಾಗಿದ್ದು, ಒಟ್ಟಾರೆಯಾಗಿ 2023ರೊಳಗಾಗಿ ಯೋಜನೆಯನ್ನು 
ಪೂರ್ಣಗೊಳಿಸಲು ಗುರಿ ಹೊಂದಲಾಗಿದೆ. 


ಸರಗ್ರಾಕನೇಷನೈಇ 705 ಗಾನ) 


.ಎಸ್‌. ಈಶ್ನರಪು) 


ವೃಷ ಿಷ್ಟುತ್‌ ರಾಜ್‌ ಸಚಿವರು 


ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು 


ಗಾಮೀಣ್‌ 


ವು 


